ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಮಾನ್ಯ ಸದಸ್ಕರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್‌ 


ಸಂಖ್ಯೆ 


1032 (45%) 
ಶ್ರೀ ಆರ್‌.ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 10-03-2021 
3 ಪ್ರಶ್ನೆ, ಉತ್ತರ 
ಸಂ. ಪಾ ತ್ತ 
ಅ | ರಾಜ್ಯದಲ್ಲಿ ಎಷ್ಟು ಜನ ದೇವದಾಸಿ * 1993-94 ಮತ್ತು 2007-08ನೇ ಸಾಲುಗಳಲ್ಲಿ ಕರ್ನಾಟಕದಲ್ಲಿ 
ಯರಿದ್ದಾರೆ; ಅವರಿಗೆ ಯಾವ ಸಮೀಕ್ಷೆ ನಡೆಸಿದಾಗ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಟ್ಟು 46,660 
ಯೋಜನೆಗಳನ್ನು ರೂಪಿಸಲಾಗಿದೆ; ಮಾಜಿ ದೇವದಾಸಿ ಮಹಿಳೆಯರು ಗುರುತಿಸಲ್ಪಟ್ಟಿದ್ದಾರೆ. 
* ಮಾಜಿ ದೇವದಾಸಿಯರ ಪುನರ್ವಸತಿಗಾಗಿ ಈ ಕೆಳಕಂಡ 3 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
1 ದೇವದಾಸಿ ಪುನರ್ವಸತಿ ಯೋಜನೆ: ಆದಾಯ ಉತ್ತನ್ನಕರ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಲ ಮತ್ತು ಸಹಾಯಧನ. 
2. ಮಾಜಿ ದೇವದಾಸಿಯರಿಗೆ ಮಾಸಾಶನ ಯೋಜನೆ 
3. . ಮಾಜಿ ದೇವದಾಸಿ ಮಹಿಳೆಯರಿಗೆ ವಸತಿ ಯೋಜನೆ 
ಆ | ಅವರ ಪುನರ್ವಸತಿಗೆ. ಸರ್ಕಾರದಿಂದ | ಮಾಜಿ ದೇವದಾಸಿಯರ ಪುನರ್ವಸತಿಗಾಗಿ ಕರ್ನಾಟಕ ರಾಜ್ಯ ಮಹಿಳಾ 


ಕೈಗೊಳ್ಳಲಾದ ಕ್ರಮವೇನು; ಎಷ್ಟು 
ಜನರಿಗೆ ಪುನರ್ವಸತಿ ಕಲ್ಪಿಸಲಾಗಿದೆ; 
(ಕಳೆದ 2 ವರ್ಷಗಳ ಮಾಹಿತಿ 
ನೀಡುವುದು) 


ಅಭಿವೃದ್ಧಿ ನಿಗಮದ ಮೂಲಕ ಈ 


ರೂಪಿಸಲಾಗಿದೆ. 


ಕೆಳಕಂಡ ಯೋಜನೆಗಳನ್ನು 


1. ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ:- ದೇವದಾಸಿ 
ಪದ್ದತಿಯ ಸಮರ್ಪಣೆ ನಿಷೇಧಿಸಲು ಜನರಲ್ಲಿ ಜಾಗೃತಿ ಮೂಡಿಸಲು, 
ಜಾತ್ರಾ ಜಾಗೃತಿ, ಬೀದಿನಾಟಕ, ಕಾನೂನು ಶಿಬಿರ ಮತ್ತು ಆರೋಗ್ಯ 
ತಿಬಿರಗಳನ್ನು ಹಮ್ಮಿಕೊಳ್ಳುವುದು. 


ಮಾಜಿ ದೇವದಾಸಿಯರು ಆದಾಯ ಉತ್ತನ್ನಕರ ಚಟುವಟಿಕೆ ಕೈಗೊಳ್ಳಲು 
ರೂ.50,000/- ಗಳ (ರೂ.25,000/-ಗಳ ಸಾಲ ಮತ್ತು ರೂ.25,000/- 
ಗಳ ಸಹಾಯಧನ) ಆರ್ಥಿಕ ಸೌಲಭ್ಯ ಒದಗಿಸಲಾಗುವುದು. 


2. ಮಾಜಿ ದೇವದಾಸಿಯರಿಗೆ ಮಾಸಾಶನ ಯೋಜನೆ: 45 ವರ್ಷ 
ಮೇಲ್ಲಟ್ಟ ಮಾಜಿ ದೇವದಾಸಿ ಮಹಿಳೆಯರಿಗೆ ರೂ.1,500/- ಗಳ ಮಾಸಿಕ 
ಮಾಸಾಶನವನ್ನು ನೀಡಲಾಗುವುದು. 


3. ಮಾಜಿ ದೇವದಾಸಿ ಮಹಿಳೆಯರಿಗೆ ವಸತಿ ಯೋಜನೆ:- ನಿವೇಶನವುಳ್ಳ 
ವಸತಿ ರಹಿತ ಮಾಜಿ ದೇವದಾಸಿಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ 
ರೂ.180 ಲಕ್ಷಗಳಂತೆ ಹಾಗೂ ನಗರ ಪ್ರದೇಶದಲ್ಲಿ ರೂ.2.00 ಲಕ್ಷಗಳ 
ಘಟಕ ವೆಚ್ಚದಲ್ಲಿ ರಾಜೀವಗಾಂಧಿ ಗ್ರಾಮೀಣ ವಸತಿ ನಿಗಮ 
ನಿಯಮಿತ ಇವರ ಮೂಲಕ ವಸತಿ ಸೌಲಭ್ಯ ಕಲ್ಲಿಸಲಾಗುವುದು. 


ಕಳೆದ 2 ವರ್ಷಗಳಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ 
ಕಲ್ಪಿಸಿದ ವಿವರಗಳನ್ನು ಅನುಬಂಧದಲ್ಲಿ ಸಲ್ಲಿಸಲಾಗಿದೆ. 


ಸಮಾಜ ಕಲ್ಯಾಣ ಇಲಾಖೆಯಿಂದ 
ಎಷ್ಟು ಜನ ದೇವದಾಸಿಯರಿಗೆ 
ಯಾವ ರೀತಿಯಲ್ಲಿ 


ಡಾ.ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಿಂದ ದೇವದಾಸಿಯರಿಗೆ 
ಕೆಳಕಂಡ ಯೋಜನೆಗಳಡಿ ಅನುಕೂಲಗಳನ್ನು ಕಲ್ಪಿಸಿ ಕೊಡಲಾಗಿದೆ. 


ಅನುಕೂಲಗಳನ್ನು ಕಲ್ಪಿಸಿ ಅವರ ರೂ.ಲಕ್ಷಗಳಲ್ಲಿ 
ಜೀವನಮಟ್ಟ ಸುಧಾರಿಸಲಾಗಿದೆ? ಕ್ರ ಯೋಜನೆಗಳು 7 ಫಲಾನುಭನಿಗಳ 7 ಸಹಾಯ] ಬೀಜ 1 ಒಟ್ಟು 
ಸಂ ಸಂಖ್ಯೆ ಧನ ಧನ 
al ಸ್ವಯಂ 9224 | 346.34 11.00 | 357.34 
ಉದ್ಯೋಗ 
ಯೋಜನೆ 
2 '1ಭೊ ಒಡೆತನ 1657 | 244.65 | 244.65 | 489.30 
ಯೋಜನೆ 
3 Ton 58 |. 29.37 0.00 | 29.37 
ಕಲ್ಯಾಣ 
ಯೋಜನೆ 
ಒಟ್ಟು 10939 | 620.36 | 255.65 | 876.01 
ಸಂಖ್ಯೆ ಮಮಳಇ/24/ಮಲನಿ/2021 ಮ 
y 


ಣೆ 


(ತಶಿಕಲ-ಅದ್ಧಾಸಾಹೇಬ್‌ ಜೊಲ್ತೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಅನುಬಂಧ 


ವರ್ಷ :2018-19 ವರ್ಷ :2019-20 
ಆದಾಯ ಆದಾಯ 

ಜಿಲ್ಲೆ ಉತ್ಪನ್ನಕರ | ಮಾಶಾಸನ ಉತ್ಪನ್ನಕರ-| ಮಾಶಾಸನ 
ಚಟುವಟಕ | (ಪ್ರತಿ | ವಸತಿ ಬ್ರಟ್ಟುವಟೂ| (ಪ್ರತಿ | ವಸತಿ 

ಮಾಸಿಕ) ಮಾಸಿಕ) 
ರಾಯಚೂರು 40 2837 | 69 | 214 2861 67 
ಕೊಪ್ಪಳ 125 2961 |100 | 50 2976 | 149 
ಕಲ್ಬುರ್ಗಿ 7 952 87 7 928 1 
ಯಾದಗಿರಿ 9 852 | 52 24 789 3 
ಬಳ್ಳಾರಿ 510 7940 |8| 26 8668 | 103 
ಜೆಳಗಾವಿ 13 3182 | 61 | 239 3078 3 
ಬಾಗಲಕೋಟೆ] 226 4726 | 49 | 627 | 4816 80 
ಚಿತ್ರದುರ್ಗ 1 222 16 16 222 16 
ಧಾರವಾಡ 0 451 0 19 44] 0 
ದಾವಣಗೆರೆ 102 991 0 64 981 0 
ಗದಗ 5 989 10 80 | 924 0 
ಹಾವೇರಿ 4 518 0 47 506 0 
ಶಿವಮೊಗ್ಗ 0 20 0 0 19 0 
ವಿಜಯಪುರ 76 2386 1102 | 226 2467 | 66 
ಒಟ್ಟು 1118 29027 | 664 | 1874 | 29676 | 488 


kkk 


